ಸಮನ್ವಯತೆ, ವಿಶೇಷ ಅಗತ್ಯಗಳು ಹಾಗೂ ಚಿಂ 


ಅನುರಾಧ ನಾಯ್ದು 

ಪ್ರಸ್ತಾವನೆ 

ತರಗತಿಯಲ್ಲನ ಪ್ರತಿಯೊಂದು ಮಗುವನ್ನೂ. 
ಭಾವನಾತ್ಮಕವಾಗಲ. ಆರೋಗ್ಯದ ವಿಷಯದಲ್ಲಾಗಲ, 


ಪುನಶ್ಚೇತನದ ಸಂದರ್ಭದಲ್ಲಾಗಲ. ಪ್ಲಂದಿಸಿ, ಸಂತೈಸುವುದರಲ್ಲ 
ಶಿಕ್ಷಕರೇ ಮೊದಲ ವ್ಯಕ್ತಿಗಳು. ಆಧುನಿಕ ತರಗತಿ ಕೊಠಡಿಯಲ್ಲಿ 
ಬಳಸುವ '"ವಿವಿಧತೆ' ಎಂಬುದರ ಅರ್ಥ ವ್ಯಾಪ್ತಿಯೊಳಗೆ ವಿಶೇಷ 
ಅಗತ್ಯವನ್ನು ಹೊಂದಿದ ಮಕ್ಷಳು. ವೈಕಲ್ಯವುಳ್ಳವರು. ವಲಸಿಗರ 
ಮಕ್ಕಳು, ಕಡುಬಡವರ ಮಕ್ಕಳು. ಏಕಾಂಗಿ ಪೋಷಕರ ಮಕ್ನಳು. 
ದತ್ತು ಪಡೆದ ಮಕ್ಕಳು, ತೀವ್ರ ಕಾಯುಲೆಯಲ್ಲರುವ ಹೋಷಕರ 
ಮಕ್ಷಳು ಹಾಗೂ ವಿಶೇಷ ಗಮನದ ಅಗತ್ಯವುಳ್ಳ ಇನ್ನೂ ಅನೇಕ 
ರೀತಿಯ ಮಕ್ಷಳು ಸೇರುತ್ತಾರೆ. ಇಂತಹ ಎಲ್ಲ ಬಗೆಯ ಮಕ್ಕಳನ್ನೂ 
ಒಳಗೊಳ್ಳಸಿಕೊಳ್ಳುವ ಬಹು ಆಯಾಮಗಳ ಪಾತ್ರಕ್ಕೆ ಶಿಕ್ಷಕರನ್ನು 
ಸಿದ್ಧಪಡಿಸುವ ಬೆ ಸೇವಾಪೂರ್ವ ಶಿಕ್ಷಕ ತರಬೇತಿಯು ಗಮನ 
ವಹಿಸಬೇಕು. 


ಸಮನ್ನಯ ಮತ್ತು ವೈವಿಧ್ಯ 


ಯುನೆಸ್ನೋ ಪ್ರಕಾರ ಸಮನ್ವಯವೆಂದರೆ ಮಕ್ಕಳ ಹಾಜರಿ, 
ಭಾಗವಹಿಸುವಿಕೆ ಹಾಗೂ ಸಾಧನೆಗಳಗೆ ಮಿತಿಯನ್ನು ಹೇರುವ 
ಅಡೆತಡೆಗಳನ್ನು ನಿವಾರಿಸಲು ಮಕ್ಕಳಗೆ ನೆರವಾಗುವ ಒಂದು 
ಪ್ರಕ್ರಿಯೆ. ಯುನೆಸ್ನೋದ ಪ್ರಕಾರ ಹೊರಭಾಗದಲ್ಲೇ ಉದು ಬಡುವ 
ಸಾಧ್ಯತೆಯಿರುವ ಮಕ್ಕಳೆಂದರೆ ತೀರಾ ಬಡಕುಟುಂಬದವರು, 
ವಿಶಿಷ್ಟ ಧಾರ್ಮಿಕ, ಸಾಂಸ್ಕೃತಿಕ ಅಥವಾ ಜನಾಂಗೀಯ ಗುಂಪಿನ 
ಮಕ್ನಳು, ಆದಿವಾಸಿ ಸಮುದಾಯದ ಮಕ್ಷಳು, ಅಥವಾ ವೈಕಲ್ಯವುಳ್ಳ 
ವಿಶೇಷ ಅಗತ್ಯ ಬೇಕಾದ ಮಕ್ಕಳು. ಕಲಕೆಯಲ್ಲ ಮಕ್ಕಳ 
ಭಾಗವಹಿಸುವಿಕೆಯನ್ನು ತಡೆಯುವ ವಿಷಯಗಳು ಭೌತಿಕವಿರ- 
ಬಹುದು, ತಾಂತ್ರಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, 
ಅಥವಾ ದೃಷ್ಟಿಕೋನಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಇಲ್ಲವೇ 
ಮಕ್ಕಳನ್ನು ಶಾಲೆಯಲ್ಲ ಇರಿಸಿಕೊಳ್ಳಲು ಆಗದೇ ಇರುವ ಶಾಲೆಗಳ 
ಅಸಾಮರ್ಥ್ಯವೂ ಆಗಿರಬಹುದು. ಸಮನ್ನಯ ಶಿಕ್ಷಣವು ಮಾನವ 
ವೈವಿಧ್ಯತೆಗಳನ್ನು ಸ್ಟೀಕರಿಸುವ ದೃಢವಾದ ಬದ್ಧತೆಯುಳ್ಳ ಒಂದು 
ಪ್ರಕ್ರಿಯೆ ಎಂದು ಐನ್ಲೋ. ಹಾಗೂ ಬೂತ್‌ ಅವರು ವಿವರಿಸುತ್ತಾರೆ. 
ಅವರ ಪ್ರಕಾರ. ಶಾಲೆಗಳು ತಮ್ಮ ವಿದ್ಯಾರ್ಥಿಗಳ ವೈವಿಧ್ಯತೆಯನ್ನು 
ಮೆಚ್ಚಿಕೊಂಡಾಗ ಮಕ್ಕಳೊಳಗಿರುವ ಮೌಲ್ಯಗಳನ್ನೂ ಗುರುತಿಸಲು 
ಪ್ರಾರಂಭಸುತ್ತಾರೆ. ವಿದ್ಯಾರ್ಥಿಗಳ ವೈವಿಧ್ಯತೆಗೆ ಒತ್ತು 
ಕೊಡುವುಡೆಂದರೆ, ಶಾಲೆಗಳು ವಿದ್ಯಾರ್ಥಿಗಳನ್ನು ಸಮಿಶ್ರ ಕಲಕಾ 
ಗುಂಪುಗಕಲ್ಲ ಪರಸ್ಪರ ಸಹಕಾರದಿಂದ ಸಕ್ರಿಯವಾಗಿ ಒಗ್ಗೂಡಿ 
ಕಆಯುವುದಕ್ಕೆ ಅವಕಾಶ ಕೊಡುತ್ತವೆ ಎಂದೇ ಅರ್ಥ. ಎಲ್ಲಾ 
ಬಗೆಯ ವಿದ್ಯಾರ್ಥಿಗಳನ್ನೂ ಒಳಗೊಳಸಿಕೊಳ್ಳುವ ಶಾಲೆಗಳ ಈ 
ಪ್ರಕ್ರಿಯೆಯು ಇಡೀ ಸಮುದಾಯದ ಹಂತಕ್ಷೆ ವ್ಯಾಪಿಸಿ ತಾರತಮ್ಯದ 
ಎಲ್ಲಾ ವಿಧಾನಗಳನ್ನೂ ಮತ್ತು ಪ್ರತ್ಯೇಕತೆಗಳನ್ನೂ ಅಲ್ಲಗಳೆದಂತೆ 
ಆಗುತ್ತದೆ. (ಏನೋ. ಬೂತ್‌ ಹಾಗೂ ಡೈಸನ್‌. 2೦೦6). 
'ಸಮನ್ವಂರು ಶಿಕ್ಷಣ' ಎಂಬ ಈ ಪರಿಭಾಷೆ ಇತ್ತೀಚೆಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ರೂಪುಗೊಂಡಿದ್ದು. ಗ ಸಾಮಾನ್ಯ ಶಾಲೆಗಳಲ್ಲಂಯೂ 
ಪ್ರಾರಂಭವಾಗಿರುವ ವಿಶೇಷ ಅಗತ್ಯದ ಶಿಕ್ಷಣಕ್ಕೆ ಸಮನಾಗಿದೆ. 
ಸಮಾನ ಹಕ್ಸು ಅವಕಾಶಗಳಗಾಗಿ ನಡೆದ ವಿಶೇಷ ಅಗತ್ಯವುಳ್ಳವರ 
ವ್ಯಾಪಕ ಆಂದೋಲನದ ಹಿನ್ನೆಲೆಯಲ್ಲ ಅಂತಹವರಿಗಾಗಿ ಪ್ರತ್ಯೇಕ 
ಶಾಲೆಗಳನ್ನು ನಡೆಸುವುದೂ ಸಮರ್ಪಕವಲ್ಲ ಎಂಬ ತಿಳುವಳಕೆ 
ಉಂಬಾಗಿ ಒಳಗೊಳ್ಳುವ ವ್ಯವಸ್ಥೆ ಜಾರಿಗೆ ಬಂದಿತು. ಈ ಹೊಸ 
ಅಗತ್ಯಕ್ಕೆ ಶಾಲೆಗಳು ಹೊಂದಿಕೊಳ್ಳಬೇಕೆ೦ಬ ಬೇಡಿಕೆ 
ಹುಟ್ಟಿಕೊಂಡು. ಅದಕ್ಷನುಸಾರವಾಗಿ ಶಿಕ್ಷಕರ ತರಬೇತಿಯಲ್ಲಿ 
ಬದಲಾವಣಿಯ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಈಗ ಒಳಗೊಳ್ಳುವ 
ಶಿಕ್ಷಣವೆಂದರೆ ಕೇವಲ ವೈಕಲ್ಯದ ವಿಚಾರಕ್ಕೆ ಸೀಮಿತವಾಗದೆ ವಿವಿಧ 
ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಜನಾಂಗೀಯ ಹಿನ್ನೆಲೆಗಳುಳ್ಳ ಎಲ್ಲ 
ರೀತಿಯ ದುರ್ಬಲ ಗುಂಪುಗಳ ಮಕ್ಷಳನ್ನೂ ಒಳಗೊಳ್ಳುವಂಥದ್ದು 
ಎಂದು ಗುರುತಿಸಲಾಗಿದೆ. ಇಂತಹ ಒಂದು ಒಳಗೊಳ್ಳುವ 
ತರಗತಿಯಲ್ಲ ಶಿಕ್ಷಕರು ಆತ್ಕವಿಶ್ಥಾಸದಿಂದ ಕಾರ್ಯನಿರ್ವಹಿಸಲು 
ಸಾಧ್ಯವಾಗುವಂತೆ ಸೇವಾಪೂರ್ವ ಶಿಕ್ಷಕರ ಶಿಕ್ಷಣ ತರಬೇತಿಗೆ 
ಹೊಸ ಪರಿಕಲ್ಪನೆಯನ್ನು ಒದಗಿಸುವುದು ಸಾಧ್ಯ. ಇಂತಹ 
ತರಬೇತಿಯು ಸೂಕ್ಷ ಒಕಳನೋಟದಿಂದ ಅಭ್ಯರ್ಥಿಗಳಗೆ 
ಆತ್ಮಾವಲೋಕನಕ್ಕೆ ಅವಕಾಶ ಒದಗಿಸಿ ಕೆಲಸದ ಸಾಮರ್ಥ್ಯದ ಬೆ 
ಆತ್ಕವಿಶ್ವಾಸವನ್ನೂ. ಸ್ಟೈೇರ್ಯವನ್ನೂ ಅಥವಾ ತಮ್ಮದೇ ಆದ 
ಪ್ರಭಾವದ ಬದ್ದೆ ನಂಜಕೆಯನ್ನು ಪಡೆಯುವುದಕ್ಕೆ ನೆರವಾಗಬೇಕು. 
ವೈಕಲ್ಯಗಳರುವ ಮಕ್ಷಳ ಸಹಿತ ವಿವಿಧ ಹಿನ್ನೆಲೆಬುಂದ ಬರುವ 
ಮಕ್ಕಳೊಂದಿಗೆ ಹಾಣೂ ಅವರ ಕುಟುಂಬಗಳೊಂದಿಗೆ ಸಂವಹನ 
ಮಾಡುವ ಅವಕಾಶವು ಶಿಕ್ಷಕರಿಗೆ ತಮ್ಮ ಮನಸ್ಸನ್ನು ತೆರೆದು ಮಕ್ಕಳ 
ಜಗತ್ತಿನೊಳಗೆ ನೋಡಲು ಹಾಗೂ ತಮ್ಮ ನಂಬಕೆಗಳ ಪ್ರಪಂಚದಲ್ಲ 
ಕಲ್ಪಕೊಂಡ ಪೂರ್ವಾಗ್ರಹಗಳನ್ನು ಕತ್ತರಿಸಿಹಾಕಲು ಅನುವು 
ಮಾಡುತ್ತದೆ. ಶಿಕ್ಷಕರ ತರಬೇತಿಯಲ್ಲ ಆವಿಷ್ಠಾರವೇ ಕಲಆಕೆಯ 
ಹೃದಯವಾಗಬೇಕು: ವಿವಿಧ ಪ್ರದೇಶಗಕಲ್ಪ್ಲ ವಿಶೇಷ ಅಗತ್ಯವುಳ್ಳವರ 
ಸೌಲಭ್ಯಗಳ ಕುರಿತಾದ ಹೋರಾಟಗಾರರ ಹಾಗೂ ಪ್ರತಿಪಾದಕರ 
ಜೊತೆಗೆ ಸಂವಾದಗಳನ್ನು ಏರ್ಪಡಿಸಬೇಕು: ಇದು ದೀರ್ಪಾವಧಿಯ 
ಪರಿಣಾಮ ಉಂಟು ಮಾಡುವುದಲ್ಲದೆ ಪ್ರಸ್ತುತ ಶಿಕ್ಷಣದಲ್ಲರುವ ನೈಜ 
ಸವಾಲುಗಳನ್ನು ಕಣ್ಣೆದುರು ನಿಲ್ಲಸುತ್ತದೆ. 


ಇತ್ತೀಚಿನ ದಶಕಗಳಲ್ಲ ಅನೇಕ ಮಂದಿ ವಿಶೇಷ 
ಅಗತ್ಯವುಳ್ಳವರು ತಮ್ಮ ಕಾರ್ಯಗಳ ಮೂಲಕ ಸಮಾಜದಲ್ಲಿ 
ವೈಕಲ್ಯವುಳ್ಳವರನ್ನೂ ಒಳಪಡಿಸಿಕೊಳ್ಳುವ ಮನೋ- 
ಭಾವವನ್ನು ಸೃಷ್ಟಿಸುವ ಮೂಲಕ ಬದಲಾವಣೆಯ 
ಹರಿಕಾರರೆನಿಸಿ ಆದರ್ಶ ಮಾದರಿಗಳಾಗಿದ್ದಾರೆ. ಸಮಾಜದ 
ಮುಖ್ಯ ವಾಹಿನಿಯಲ್ಲ ಅರಿವಿನ ಸೇತುವೆಯನ್ನು ಕಟ್ಟಲು 
ವಿಶೇಷ ಅಗತ್ಯವುಳ್ಳವರ ಹಕ್ನುಗಳ ಪ್ರತಿಪಾದಕರು 
ಮಾದರಿಯಾದ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ. 
ಎರಡೂವರೆ ದಶಕಗಳಂದ ಈ ಹೋರಾಟದಲ್ಲ ಕಾರ್ಯ 
ಪ್ರವೃತ್ತರಾಗಿರುವ ಪ್ರಸಿದ್ಧ ಜಾವೇದ್‌ ಅಬದಿ ಅವರ ಅವಿರತ 


ಪ್ರಯತ್ನಗಳ ಫಲವಾಗಿ ವಿಶೇಷ ಅಗತ್ಯವುಳ್ಳ ವ್ಯಕ್ತಿಗಳ 
ಹಕ್ಕುಗಳ ಕಾಯುದೆ (2016) (Rights of Persons with 


Disability Act - 2016) ಅಂಗೀಕಾರವಾಲಯುತು. ವಿಶೇಷ 
ಅಗತ್ಯವುಳ್ಳವರ ಹಕ್ಸುಗಳಗಾಗಿ ಹೋರಾಡುವ ಮತ್ತೊಬ್ಬ 
ಉಲ್ಲೇಖನೀಯ ವ್ಯಕ್ತಿ ಅಂಜಅ ಅಗರ್ವಾಲ್‌, ವಿಶೇಷ 
ಅಗತ್ಯವುಳ್ಳವರಿಗೆ ಸಮಾಜದಲ್ಲಿ ಹೆಚ್ಚನ ಸೌಲಭ್ಯಗಳಗಾಗಿ 
ಭಾರತ ಸರಕಾರದ ಮಟ್ಟದಲ್ಲಿ ಅವಿರತವಾಗಿ ಶ್ರಮಿಸಿದ್ದಾರೆ. 
ಇತ್ತೀಚೆಗೆ ಸ್ಮಿತಾ ಸದಾಶಿವನ್‌ ಅವರು ವಿಶೇಷ 
ಅಗತ್ಯವುಳ್ಳವರ ಮತದಾನದ ಹಕ್ಕಿಗೆ ಚ್ಯುತಿಯಾಗದಂತೆ. 
ಮತ್ತು ಅವರ ಮತಗಳನ್ನೂ ಪರಿಗಣಿಸುವಂತೆ ಭಾರತದ 
ಚುನಾವಣಾ ಆಯೋಗದೊಂದಿಗೆ ವ್ಯವಹರಿಸಿ 
ಯಶಸಪ್ಲಿಯಾಗಿದ್ದಾರೆ. ಕೊನೆಯದಾಗಿ ಭಾವನಾ ಬೊಟ್ಟ 
ಅವರು ಅಂತರ್ಜಾಲದಲ್ಲ "ಕನೆಕ್ಟ್‌ ಪ್ಲೆಶಲ್‌” ("Connect 
Special) ಎ೦ಬ ವಾರ್ತಾ ಪತ್ರವೊಂದನ್ನು ಪ್ರಕಟಸುತ್ತಿದ್ದು 
ವೈಕಲ್ಯವುಳ್ಳವರ ಸೌಲಭ್ಯಗಳ ಪರ ಪ್ರತಿಪಾದಿಸುವವರಿಗೆ 
ಹೊಸ ವಿಚಾರಗಳನ್ನೂ ಆಲೋಚನೆಗಳನ್ನೂ 
ತಲುಪಿಸುತ್ತಿದ್ದಾರೆ. 


ಈ ಆದರ್ಶಪ್ರಾಯ ಹೋರಾಟಗಾರರಿಂದ ಸೇವಾಪೂರ್ವ ಶಿಕ್ಷಕ 
ತರಬೇತಿ ಹೊಂದುತ್ತಿರುವವರು ಮಾತ್ರವಲ್ಲದೆ ಎಲ್ಲಾ ಶಿಕ್ಷಕರೂ 
ಅರಿಯಖಬೇಕಾದುದು ಇದೆ. ಶಿಕ್ಷಣವು ಎಲ್ಲವನ್ನೂ ವ್ಯಾಪಿಸುವ 
ಗುಣವನ್ನು ಹೊಂದಿರುವುದರಿಂದ ವಿಶೇಷ ಅಗತ್ಯಗಳನ್ನು 
ಹೊಂದಿರುವ ಜನರ ಜೀವನಾನುಭವಗಳಂ೦ದ ಸೇವಾಪೂರ್ವ 
ಶಿಕ್ಷಕರ ತರಬೇತಿಯನ್ನೂ ಸಮ್ಯದ್ಧಗೊಳಸಲು ಸಾಧ್ಯವಿಲ್ಲವೇ? 


21ನೇ ಶತಮಾನದಲ್ಲ ಆತ್ಮಾವಲೋಕನ ಹಾಗೂ ಭೋಧನೆ: 


ಒಬ್ಬನು ಆಲೋಚಿಸುವ ಕುರಿತು ಯೋಚಿಸಿದಾಗ ಅವನು ತನ್ನು 
ಆಲೋಚನೆಯ ಬಣ್ಣೆ ಮಾತ್ರವಲ್ಲದೆ ಆಲೋಚಿಸುವ ಪ್ರಕ್ರಿಯೆಯ 
ಕುರಿತೂ ಅರಿವು ಹೊಂದುತ್ತಾನೆ/ಕೆ. ಡೆಕಾರ್ಟ್‌ನ ಪ್ರಖ್ಯಾತ ಉಲ್ಲೇಖ 
"ನಾನು ಯೋಚಿಸುತ್ತೇನೆ. ಆದ್ದರಿಂದಲೇ ವಾನು ಇದ್ದೇನೆ” (1 think, 
therefore | am’) ಎಂಬುವುದು ಆತ ತನ್ನ ಅಸ್ತಿತ್ವಕ್ಕೆ ತನ್ನು 
ಆಲೋಚನೆಯನ್ನೇ ಸಾಕ್ಷಿ ಎಂದು ಪರಿಗಣಿಸಿದ್ದನೆಂದು 
ಸೂಚಿಸುತ್ತದೆ. ಸ್ವಂತಿಕೆಯ ಕೇಂದ್ರ ಜಂದುವೇ ಈ ರೀತಿಯ 
ಚಿಂತನಶೀಲ ಆಲೋಚನೆ, ಮತ್ತು ಮನುಷ್ಯನನ್ನು ಮನುಷ್ಯತ್ವ 
ಉಳ್ಳವನನ್ನಾಗಿ ಮಾಡುವುದೂ ಇದೇ ಆಲೋಚನೆಯೇ. ಈ 
ಆಲೋಚನೆಯಲ್ಲರುವ ಮನುಷ್ಯತ್ವದ ಅಂಶವನ್ನು ತರಗತಿ 
ಕೊಠಡಿಯಲ್ಲ ಕೆಲಸಕ್ಕೆ ಉಪಯೋಗಿಸಬಹುದೇ? ಬಹು ವಿಧದ 
ವಿದ್ಯಾರ್ಥಿಗಳ ಅಪಾರ ಸಾಧ್ಯತೆಗಳುಳ್ಳ ಒಂದು ಇಪ್ಲೀಟು ಎಲೆಗಳ 
ಕೆಟ್ಟು ದೊರೆತ ಶಿಕ್ಷಕರು ತಮ್ಮ ಆಟದ ಗೆಲುವಿನ ಸಾಧ್ಯತೆಯನ್ನು 
ಆಕಸ್ಕಿಕವೆಂದು ಪರಿಗಣಿಸಬಾರದು. 


ಇಂದು ಸೆಲ್‌ಫೋನ್‌ಗಳು ಹಾಗೂ ಅಂತರ್ಜಾಲ ತಂತ್ರಜ್ಞಾನದ 
ವ್ಯಾಪಕ ಬಳಕೆಯಿಂದಾಗಿ ತರಗತಿಯೇ ಕಅಯುವ ಜಾಗ ಮತ್ತು 
ಶಿಕ್ಷಕನು ಎಲ್ಲಾ ಜ್ಞಾನಗಳನ್ನೂ ಹೊಂದಿರುವ ನಡೆದಾಡುವ ಪುಸ್ತಕ 
ಭಂಡಾರವೆಂಐಬ ಕಲ್ಪನೆಗೆ ಸವಾಲು ಎದುರಾಗಿದೆ. ಒಂದು ಮುಟ್ಟ 
ಮಗುವು ಕೂಡಾ ಇಂದು ಸ್ಮಾರ್ಟ್‌ಫೋನ್‌ನ ಗುಂಡಿ ಒತ್ತಿ ತನಗೆ 
ಇಷ್ಟವಾದ ಯೂಟ್ಯೂಬ್‌ನ ವೀಡಿಯೋ ನೋಡಲು ಶಕ್ತವಾಗಿದೆ. 
ವಿದ್ಯಾರ್ಥಿಗಳು ಅಂತರ್ಜಾಲದಿಂದ ಮಾಹಿತಿಯನ್ನು ತಿಆಯುವಲ್ತಿ 
ಹೆಚ್ಚು ಪ್ರವೀಣರಾಗುತ್ತಿದ್ದಂತೆ, ಡಿಜಟಲ್‌ ತಂತ್ರಜ್ಞಾನದ ಮೂಲಕ 


ಮನೆಯಲ್ಲೇ ಮಾಹಿತಿ ಸಂಚಯನವಾಗುತ್ತಿರುವುದರಿಂದ ಶಿಕ್ಷಕರು 
'ವಿದ್ಯಾರ್ಥಿ ಕೇಂದ್ರಿತ ತರಗತಿ ಕೊಠಡಿಯು ಹಿಮ್ಮೊಗವಾಗಿದೆ' 


(student-centric flipped classroom) ಅಂದು ಮಾತನಾಡಿ- 
ಕೊಳ್ಳುತ್ತಿದ್ದಾರೆ. ಈ ಪ್ರವೃತ್ತಿಗಳು ಪ್ರಪಂಚ ಬದಲಾಗುತ್ತಿದ್ದು 
ಕಲಕೆಯಲ್ಲ ವೈವಿಧ್ಯತೆ ಉಂಬಾಗಿರುವ ಸೂಚನೆಯಾಗಿದೆ. 


ಮುಂದಿನ ದಾರಿ ಶಿಕ್ಷಕರ ಆತ್ಕಾವಲೋಕನವೇ? 


1೨೨೦ರ ದಶಕದಲ್ಲ ಶಿಕ್ಷಕರು ತರಗತಿ ಕೊಠಡಿಯ ಕಾರ್ಯಕ್ರಮದ 
ಕುರಿತು ನಡೆಸಿದ ಸಂಶೋಧನೆಯು. ಶಿಕ್ಷಕ ತನ್ನ ಪಾತ್ರವನ್ನು 
ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕಿದ್ದರೆ ನಿರಂತರ 
ಆತ್ಕಾವಲೋಕನ ಹಾಗೂ ಜಿಂತನೆಯ ಮೂಲಕ ಉಂಬಾಗುವ 
ಆತ್ಕವಿಮರ್ಶೆ ಅಗತ್ಯ ಎಂಬುದನ್ನು ತೋರಿಸಿದೆ. ಬೋಧನೆಯ 
ಕುರಿತಾದ ಜ್ಞಾನವನ್ನು ರೂಪಿಸುವುದರಲ್ಲ ಶಿಕ್ಷಕರ ಪಾತ್ರ ಪ್ರಧಾನ 
ಎಂದು 1೨80ರ ದಶಕದಲ್ಲೇ ಐಸ್ನರ್‌ ಅವರು ಹೇಳದರು (ಐಸ್ನರ್‌ 
1985). ಜ್ಞಾನದ ಸೃಷ್ಟಿಂಯಲ್ಲ ಪ್ರಧಾನ ಪಾತ್ರವಹಿಸುವ 
ಆತ್ಕಾವಲೋಕನವು ಕಾರ್ಯಮಗ್ಯವಾಗಿರುವಾಗಿನ ಆಲೋಚನೆ 
ಹಾಗೂ ಕಾರ್ಯದ ಕುರಿತಾಗಿನ ಆಲೋಚನೆ ಇವೆರಡನ್ನೂ 
ಒಳಗೊಂಡಿದೆ. ಇದರಲ್ಲ ಮೊದಲನೆಯದರ ಬಗ್ಗೆ ಹೇಳುವುದಾದರೆ 
ಹರ್ವ ಕಾರ್ಯಪ್ರವೃತ್ತರಾಗಿದ್ದಾಗ ನಿರಂತರ ಆಲೋಚಿಸುತ್ತಾ 
ಕ್ರಿಯಾಶೀಲವಾಗಿರುವುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ 
ಚಿಂತನೆಯು ಹೆಚ್ಚು ಸಮರ್ಥ ಕಾರ್ಯಮಗ್ದ ತೆಗೆ ಕಾರಣವಾಗುತ್ತದೆ. 
(ಶಾನ್‌, 1983). ಚಿಂತನಾತ್ಕಕ ಬೋಧನೆಯೆಂದರೆ ಶಿಕ್ಷಕರು ತಮ್ಮ 
ಪಾಠವನ್ನು, ಬೋಧನೆಯ ವಿಧಾನ ಹಾಗೂ ಅದರ ಫಅತಾಂಶವನ್ನು 
ವಿಶ್ಲೇಷಣೆಗೆ ಒಳಪಡಿಸಿ. ಅದರಿಂದ ಹೊರಬರುವ ಫಅತಾಂಶವನ್ನು 
ಹಾಗೂ ಒಳನೋಟವನ್ನು ವಿಶ್ಲೇಷಣೆಗೆ ಹಾಗೂ ಒಳನೋಟವನ್ನು 
ವಿದ್ಯಾರ್ಥಿಗೆ ಬೋಧನೆಯ ಅನುಭವವು ವೃದ್ಧಿಯಾಗುವಂತೆ 
ಉಪಯೋಗಿಸುವುದು. ಹಾಬ್ದನ್‌ ಅವರು ಈ ಪ್ರಕ್ರಿಯೆಯನ್ನು 
"ತನ್ನದೇ ಪ್ರಯಾಣದ ಶಿಕ್ಷಕಿಯ ಕತೆ” ಎಂದು ವರ್ಣಿಸುತ್ತಾರೆ. 
ಇದನ್ನು "ಶಿಕ್ಷಕರಾಗಿ ಜೀವನದ ಬಗೆಗಿನ ಅನುಭವಾತ್ಮಕ 
ಒಳನೋಟ" ಎಂದೂ ಅವರು ಹೇಳುತ್ತಾರೆ. (ಬರ್ನಾಘಹೋರ್ಡ್‌. 
ಫಿಶರ್‌ ಮತ್ತು ಹಾಬ್ದನ್‌ 2೦೦1). ಹೀಗಾಗಿ ಈ ಪ್ರಕ್ರಿಯೆಯಲ್ಲ 
ಶಿಕ್ಷಕರ ಆತ್ಕಾವಲೋಕನ ಅಥವಾ ಸ್ಟವಿಮರ್ಶೆಯು ಆವರ್ತನಾ 
ಸ್ವರೂಪದ್ದಾಗಿದ್ದು ಪದೇಪದೇ ನಡೆಯುವಂತಹದ್ದಾಗಿದೆ. ತನ್ನನ್ನು 
ತಾನು ನಿರ್ಭಾವುಕತೆಯುಂದ ಪರಿಶೀಆಸಿಕೊಳ್ಳಲು ಅವರು ಮತ್ತೆ 
ಮತ್ತೆ ಅಲ್ಪಗೇ ಬಂದು ಕಾರ್ಯಮಗ್ಗರಾಗುತ್ತಾರೆ. 


ಸಮನ್ನಯ ಮತ್ತು ಆತ್ಮಾವಲೋಕನದ ಶಿಕ್ಷಕ/8 


ಒಂದು ಸಮನ್ವಯ ತರಗತಿಯಲ್ಲರುವ ಆತ್ಕಾವಲೋಕನ ಮಾಡುವ 
ಪ್ರತಿಯೊಬ್ಬ ಶಿಕ್ಷಕೆ/ಕಿಯೂ ಕಲಕೆಗೆ ಸಹಾಯ ಮಾಡುವ, 
ಪುನಶ್ಲೇತನದ ಮಾರ್ಗೋಪಾಯಗಳನ್ನು ತಿಆಸಿಕೊಡುವ ಸ್ನೇಹಿತ 
/ತೆಯಾಗಿ, ಜೀವನದ ವಿದ್ಯೆಗಳನ್ನು ಕಲಸಿಕೊಡುವ 
ಮಾರ್ಗದರಶಕ/ಕಿಯಾಗಿ ಹಾಗೂ ಉತ್ಸಾಹವನ್ನು ತುಂಬುವ 
ಪ್ರೇರಕ/ಕ8ಿಯಾಗಿ ಕೆಲಸ ಮಾಡುತ್ತಾರೆ. ಸದಾಕಾಲ ಗಮನದ 
ಕೇಂದಬಂದುವಾಗಿ, ಅತ್ಯುನ್ನತ ಅಧಿಕೃತತೆ ಉಳ್ಳವರಾಗಿ., ಎಲ್ಲರೂ 
ಪರಿಹಾರಕ್ಕೆ ಎದುರು ನೋಡುವ ಆಕರ ಕೋಶವಾಗಿ, ಎಲ್ಲರನ್ನೂ 
ಒಳಗೊಳಸಿಕೊಂಡೇ ಮುನ್ನಡೆಯಬೇಕಾದ ಅವರ ನಿಜರೂಪಮೇ 
ಬಾಹ್ಯದಲ್ಲೂ ಪ್ರತಿಬಂಬತವಾಗಿರಖೇಕಾಗುತ್ತದೆ. ಆತ/ಕೆ 
ವಿದ್ಯಾರ್ಥಿಯ ಬೆಳವಣಿಗೆಗೆ ದಾರಿಯನ್ನು ತೋರಿಸುವ ಆದರ್ಶ 
ವ್ಯಕ್ತಿ ಮಾತ್ರವಲ್ಲದೆ ತನ್ನು ಬೋಧನೆ ಹಾಗೂ ಮಾರ್ಗದರ್ಶನದ 
ಪರಿಧಿಯೊಳಗೆ ವಿವಿಧ ಹಿನ್ನೆಲೆಗಳ೦ಂದ ಬಂದ ಎಲ್ಲಾ ಮಕ್ಕಳನ್ನೂ 
ಒಳಪಡಿಸಿಕೊಳ್ಳುವ ನೈತಿಕ ಜವಾಬ್ದಾರಿಯನ್ನೂ ಹೊಂದಿದ್ದಾನೆ/ಳೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಇಲ್ಲ ಆಧುನಿಕ ಭಾರತದ ಒಂದು ಮಾದರಿ ನಗರ ಪ್ರದೇಶದ 
ಶಾಲೆಯಲ್ಲ ಕಲಯುತ್ತಿರುವ ವಿವಿಧ ಹಿನ್ನೆಲೆಗಳ ಪ್ರಾತಿನಿಧಿಕ 
ರೂಪದಲ್ಲ ಕಾಣಿಸುವ ಕೆಲವು ಮಕಳ ಯಶೋಗಾಥೆಗಳವೆ. 
ಇವೆಲ್ಲವೂ ನಿಜ ಜೀವನದ ಕಥೆಗಳಾಗಿದ್ದು. ಆ ಮಕ್ಷಳಗೆ ತಮ್ಮ 
ಶಿಕ್ಷಕರಿಂದ ಮುಕ್ತ ಸ್ವಾಗತವನ್ನೂ ತಮ್ಮ ಮಕ್ಷಳಗೆ ಉಜ್ಟಲ ಭವಿಷ್ಯ 
ರೂಪಿಸಖೇಕೆಂಬ ಬಯಕೆಯಿಂದ ಅವರ ಪೋಷಕರು ತೋರಿಸಿದ 
ಧೈರ್ಯವನ್ನೂ ಪ್ರಕಟಪಡಿಸುತ್ತವೆ. 


ಈ ಮೇಲಅನ ಎಲ್ಲ ಮಕ್ಷಳ ಕತೆಗಕಲ್ಪ್ಲಯೂ ಸೂಕ್ಷ್ಯವಾದ ಒಂದು 
ವಿಷಯವನ್ನು ಗಮನಿಸಬೇಕು ಮಗು. ಶಿಕ್ಷಕಿ ಹಾಗೂ ಹೋಷಕರು 
ಎಲ್ಲರೂ ಪರಸ್ಪರ ಸಹಕಾರದಿಂದ ಒಂದು ತಂಡವಾಗಿ ಕೆಲಸ 
ಮಾಡಿದರು. ಈ ಎಲ್ಲಾ ಮಕ್ಕಳ ಪೋಷಕರು ತಮ್ಮ ಮಕ್ಕಳ ಶಿಕ್ಷಕರ 
ಬಗ್ಗೆ ಪ್ರೀತಿ, ಅಭಿಮಾನ ಹಾಗೂ ಕೃತಜ್ಞತಾಭಾವದಿಂದ 
ಮಾತನಾಡಿದರು. ಮಗುವಿನ ಶ್ರೇಯೋಭವ್ಯೃದ್ಧಿಯ ಪ್ರತಿಯೊಂದು 
ಹಂತದಲ್ಲಯೂ ಶಿಕ್ಷಕರ ಮಾರ್ಗದರ್ಶನ ಅಮೂಲ್ಯವಾಗಿತ್ತು 
ಎಂದು ಅವರು ಹೇಳುತ್ತಾರೆ. ಶಿಕ್ಷಕರು ಮಕ್ನಕ ಬದ್ದೆ ಅಪಾರವಾದ 
ಕಾಳಜ ಮತ್ತು ಪ್ರೀತಿಯನ್ನೂ ಹೊಂದಿದ್ದರು. ಪೋಷಕರ 
ಮಾತುಗಳನ್ನು ಸಂಪೂರ್ಣವಾಗಿ ಕೇಳಸಿಕೊಂಡು ಅದಕ್ಕೆ 
ಸ್ಪಂದಿಸುವ ಭರವಸೆಯನ್ನು ನೀಡುತ್ತಿದ್ದರು. ಪ್ರತಿಯೊಂದು 
ಯಶಸ್ಸಿನ ಕತೆಗಳ ಹಿಂದೆ ಹೋರಾಟ ಹಾಗೂ ನಿರಾಸೆಯ ಕತೆಗಳೂ 
ಇವೆ. ಶಾಲೆಯ ಒಳಗೊಳ್ಳುವ ಪ್ರಯತ್ನ ವಿಫಲವಾದ 
ಉದಾಹರಣಿಯಾಗಿ ನಿಶಾಳ ಕಥೆಯೂ ಒಂದು. ಆರು ವರ್ಷದ ಆ 
ಹುಡುಗಿಂಶಖ ಸ್ವಅೀನತೆ/ತಂತನತೆ (ಆಟ ಸಂ) ಸಮಸ್ಯೆ 
ಹೊಂದಿದ್ದಾಕೆಂದು ಇತ್ತೀಚೆಗೆ ಪತ್ತೆಯಾಯುತು. ಹೋಷಕರು 


ಖಾಸಗಿ ಶಾಲೆಗೆ ಸೇರಿಸಿದರು. ಆದರೆ ಆ ಶಾಲೆಗೆ ಅವಳ ಬೇಕು- 
ಬೇಡಗಳನ್ನು ನಿಭಾಯುಸುವುದಕ್ಕೆ ಸಾಧ್ಯವಾಗಲ್ಲ. ಅವಳಗೆ ಅವಳ 
ಪೋಷಕರು ಹಾಗೂ ಅಜ್ಜ-ಅಜ್ಜಿಯರ ಸಹಾಯ ಮತ್ತು ಬೆಂಬಲ 
ತುಂಬಾ ಇದ್ದರೂ ಸಹಾ ಶಾಲೆಯವರು ಅವಳನ್ನು ಅದೇ 
ಶಾಲೆಯಲ್ಲ ಮುಂದುವರಿಸಲು ಇಷ್ಟಪಡಲಲ್ಲ. ಅದಿತಿ ಬೆಂಬಲ 
ಹಾಗೂ ನೆರವಿನ ಅಗತ್ಯವಿರುವ ಇಂತಹ ಮಕ್ಕಳು ಒಡ್ಡುವ 
ಸವಾಲನ್ನು ಎದುರಿಸಲು ಇಂತಹ ಶಾಲೆಗಳು ಸಿದ್ಧವಿಲ್ಲದೆ 
ವಿಫಲವಾಗುತ್ತಿರುವುದು ವಿಷಾದಕರ. 


ಸೇವಾಪೂರ್ವ ಶಿಕ್ಷಕ ತರಬೇತಿಯಲ್ಲಿ ಸಮನ್ವಯ ಹಾಗೂ 
ಆತ್ಮಾವಲೋಕನ: 


ಶಿಕ್ಷಕರ ತರಬೇತಿ ಕಾರ್ಯಕ್ರಮದಲ್ಲ ಶಿಕ್ಷಕರ ಆತ್ಕಾವ- 
ಲೋಕನವನ್ನೂ ಆ ಕುರಿತಾದ ಸಂಶೋಧನೆಯನ್ನೂ ಅಳವಡಿಸುವ 
ಅಗತ್ಯವಿದೆಯೇ? ಪಠ್ಯಪುಸ್ತಕಗಳಲ್ಲಾಗಲಅ ಅಥವಾ ಶಿಕ್ಷಣದ 
ವ್ಯವನ್ಥೆಯಲ್ಲಾಗಲ ಎಲ್ಲೂ ವಿವರಣೆಯಿಲ್ಲದ ಅನೇಕ ಹೊಸ 
ಸನ್ನಿವೇಶಗಳನ್ನು ನಿಭಾಯಿಸುವುದಕ್ಕೆ ನಾವು ನಮ್ಮ ಹೃದಯ ಮತ್ತು 
ಮನಸ್ಸುಗಳನ್ನು ತೆರೆಯುವುದು ಬೇಡವೇ? 


ಶಿಕ್ಷಕರ ತರಬೇತಿಯ ಸಾಂಪ್ರದಾಯಕ ಪಧ್ಧತಿಯಲ್ಲ ಸೇವಾಪೂರ್ವ 
ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಗೆ ವರ್ಗಾಲುಸಲು ಅಗತ್ಯವುಳ್ಳ 
ಪಠ್ಯ ವಿಷಯದ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಪಾಶ್ಚಾತ್ಯ 
ದೇಶಗಕಲ್ಲ ಇತ್ತೀಚೆಗೆ ತರಬೇತಿಯ ಉದ್ದೇಶವು ಶಿಕ್ಷಕರನ್ನು 
ಕಲಕೆಗೆ ಅನುಕೂಲವನ್ನು ಕಲ್ತಸುವವರನ್ನಾಗಿ ಮಾಡುವುದು ಎಂದು 


ಅವಳನ್ನು ಸಮನ್ವಯ ಶಿಕ್ಷಣವನ್ನು ಅನುಸರಿಸುವಒಂದು ದುಬಾರಿ ಪರಿಗಣಿಸುತ್ತಾರೆ. ಇದನ್ನು ರಚನಾತ್ಮಕ ವಿಧಾನ 


ಆರು ವರ್ಷದ ಸರೋಜ್‌ ಒಬ್ಬ ನೇಪಾಳಆ ವಲಸೆ ಕಾರ್ಮಿಕನ ಮಗ. ಅವನು ಆಗಷ್ಟೇ ಸರಕಾರಿ ಅನುದಾನಿತ ಶಾಲೆಯೊಂದರಲ್ಲ ಯುಕೆಜಗೆ 
ಸೇರಿದ್ದು ಇಂದ್ಲ್ದಿಷ್‌, ತಮಿಳು ಹಾಗೂ ಹಿಂದಿ ಭಾಷೆಯನ್ನು ಓದಲು. ಬರೆಯಲು ಕಆಯುತ್ತಿದ್ದಾನೆ. ಸಾಮಾನ್ಯವಾಗಿ ಎಲ್ಲಾ ಹ ಮಕ್ಷಳಗೆ 
ಇರುವಂಥ ಸಮಸ್ಯೆ ಅವನಿಗೂ ಇದೆ. ಅವನು ಕಲಯುತ್ತಿರುವ ಯಾವ ಭಾಷೆಯೂ ಅವನ ಮನೆಯಲ್ಲ ಆಡುವ ಭಾಷೆಯಲ್ಲ. ಅವನ 
ಮಾತೃ ಭಾಷೆ ನೇಪಾಳ. ಅವನ ಶಿಕ್ಷಕಿ ಆತನಿಗೆ ಇಷ್ಟವಾಗಿದ್ದಾರೆ: ಅವರ ಹೆಸರು ಹೇಳುವಾಗಲೆಲ್ಲ ಅವನ ಮುಖ ಸಂತೋಷದಿಂದ 
ಅರಳುತದೆ. 


ರಾಮ ಮತ್ತು ಅರ್ಜುನರು ನಾಲ್ಲು ವರ್ಷದ ವಯಸ್ಸಿನ ಅವಳ-ಜವಳಗಳು. ಚಿಕ್ಕವರಿದ್ದಾಗಲೇ ಅವರನ್ನು ದತ್ತು ಪಡೆದ ಪೋಷಕರು ಈ 
ಮಕ್ಕಳನ್ನು ಖಾಸಗಿ ಶಾಲೆಯೊಂದಕ್ಕೆ ಸೇರಿಸಿದ್ದಾರೆ. ಇಬ್ಬರೂ ಖೇರೆಬೇರೆ ವಿಭಾಗಗಳಲ್ಪ ಇದ್ದಾರೆ. ಇಬ್ಬರು ಹೋಷಕರೂ ವೃತ್ತಿಯಲ್ಪದ್ದಾರೆ. 
ಇವರ ಕುಟುಂಬ ಸಬಲವೂ, ದೊಡ್ಡದೂ ಆಗಿದ್ದರೂ ಈ ಮಕ್ಕಳನ್ನು ನೋಡಿಕೊಳ್ಳುವ ಆಕಳುಗಳು ಆಗಿಂದಾಥ್ಯೆ ಬದಲಾಗುತ್ತಿರುತ್ತಾರೆ. 
ಇದರಿಂದಾಗಿ ಇವರೊಡನೆ ಹಾಗೂ ಪೋಷಕರ ಜೊತೆ ಅಕ್ನರೆ-ಆತ್ಮೀಯತೆ ಪಡೆಯಲು ಈ ಮಕ್ಷಳು ಕಾತರಿಸುತ್ತಿರುತ್ತವೆ. ಇವರಿಗೆ 
ಭಾವನಾತ್ಮಕವಾಗಿ ನಿರಾಳತೆ ಒದಗಿಸುವ ನಿಟ್ಟನಲ್ಲ ಶಿಕ್ಷಕರು ಯಶಸಪ್ಲಿಯಾಗಿ, ಮಹತ್ವದ ಪಾತ್ರ ವಹಿಸಿದ್ದಾರೆ. 


“ಏಳು ವರ್ಷಗಳ ಕೀರ್ತನಾ ಹುಟ್ಟನಿಂದಲೇ ಮೆದುಳುವಾತ (ಸೆರೆಬ್ರಲ್‌ ಪಾಲ್ರ)ಕ್ಕೆ ಒಳಗಾದಳು. ಅವಳು ಕೈಹಿಡಿದು ನಡೆಯಲು 
ಪ್ರಾರಂಭಸಿದ ಕೂಡಲೇ ತಾಲಯು ಅವಳನ್ನು ಒಂದನೇ ತರಗತಿಗೆ ಸೇರಿಸಿದರು. ಈ ಮಗುವಿಗೆ ಸರಿಯಾಗಿ ಮಾತನಾಡಲು 
ಆಗುತ್ತಿಲ್ಲವಾದರೂ, ಇದರಿಂದ ತರಗತಿಯ ಚಟುವಟಕೆಗಕ್ಲ ಭಾಗವಹಿಸಲು ಅಡ್ಡಿಯೇನೂ ಆಗಿಲ್ಲ. ಅವಳು ಶಿಕ್ಷಕರ ಪ್ರೋತ್ಸಾಹದಿಂದ 
ಚಿತ್ರಕಲೆ, ನಾಟಕ ಹಾಗೂ ನೃತ್ಯದಂತಹ ಪಠ್ಯೇತರ ಚಟುವಟಕೆಗಕಲ್ಲೂ ಭಾಗವಹಿಸುತ್ತಿದ್ದಾಳೆ. ಶಾಲೆಯ ವಾರ್ಷಿಕೋತ್ಸವದಲ್ಲಿ ಅವಳು 
ವೇದಿಕೆಯಲ್ಲ ತನ್ನ ತರಗತಿಯನ್ನು ಪ್ರತಿನಿಧಿಸಿದಳು. ಶಾಲೆಯಲ್ಲ ದೊರೆಯುತ್ತಿರುವ ಬೆಂಬಲವು ಅವಳ ಬೆಳವಣಿಗೆಗೆ ತುಂಬ ಸಹಾಯ 
ಮಾಡಿದೆ. ಆದರೆ ಅವಳಗೆ ಶಾರೀರಿಕ ಸಂಬಂಧಿ ಸಮಸ್ಯೆಗಳದ್ದು. ಶಾಲಾವಧಿಯ ನಂತರ ಚಿಕಿತ್ರೆ ಹಾಗೂ ಪುನಶ್ಲೇತನಕ್ಕೆ ಸಂಬಂಧಿಸಿದ 
ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ”. 


ಆರು ವರ್ಷದ ಸುಮಂತ್‌ ಒಬ್ಬ ಬಡಗಿಯ ಮಗ. ಅವನಿಗೆ ಮೂರು ವಷ ೯ಗಳದ್ದಾಗ ತಾಯಿ ಸ್ಪನ ಕ್ಯಾನ್ಸರ್‌ನ ಶಸ್ತ ಸ್ತಚಿಕಿತ್ಸೆಗೆ ಒಳಗಾದರು. 
ಈಗ ಅವರು ಗುಣಮುಬರಾಗಿದ್ದಾರೆ. ಕುಟುಂಬದ ಅಲ್ಲ ಆದಾಯ ತಾಂಖಯ ಶಸ್ತ ಸ್ತಚಿಕಿತ್ಸೆಗೆ ವ್ಯಯವಾಯುತು. ಮೆಗುವಿಗೆ ನಾಲು ವಷ 
ಇದ್ದಾಗ ವೈಕಲ್ಯವಿದ್ದ ಅವನ ರ ಪಾರ್ಶವಾಯು ದ ನೆನಪಿನ ಶಕ್ತಿ ಕುಂಜಿತು. ಇದರಿಂದ ಶರೀರವೂ ಜರ್ಜರಿತವಾಗಿ 
ದಿನರೂಆಯನ್ನು ಮಾಡುವುದೂ ಅಸಾಧ್ಯವಾಂತು. ಸುಮಂತ್‌ ಈಗ ಸರಕಾರಿ ಶಾಲೆಯೊಂದರಲ್ತ ಕಅಯುತ್ತಿದ್ದಾನೆ. ಆ ಶಾಲೆ ಅವನಿಗೆ 
ಸಂತೋಷ ಕೊಡುತ್ತಿದೆ. ಶಿಕ್ಷಕಿ ಒಳ್ಳೆಯವರು ಎಂದು ಅವನು ಹೇಳುತ್ತಾನೆ. ಶಿಕ್ಷಕಿಗೆ ಅವನ ಮನೆಯ ಸ್ಥಿತಿಗತಿಯ ಅರಿವಿದೆ. ಇಂತಹ 
ಶಿಕ್ಷಕಿಯನ್ನು ಪಡೆದ ಸುಮಂತ್‌ ಅದೃಷ್ಟಶಾಅಯೇ ಸರಿ. 


(Constructivist approach) oದು ಕರೆಯುತ್ತಾರೆ. ಶಿಕ್ಷಕರು 
ಬೋಧನೆಯ ಬದಲಾಗಿ ಮಗುವಿನ ಕಅಕೆಯನ್ನು ಬೆಂಬಅಸುತ್ತಾರೆ; 


ಅಥವಾ ಹಂತಹಂತವಾಗಿ (5cafಂ|ds) ಮಾರ್ಗದರ್ಶನ ನೀಡುವ 
ಮೂಲಕ ನೆರವಾಗುತ್ತಾರೆ.(ಸೇಲರ್‌ ಮತ್ತು ಸ್ಸೃಟಕ್‌ 19೨೨). ವಿಭಿನ್ನ 


ತರಗತಿಗಳಲ್ಪ್ಲಯೂ ಸಾರುವೆ (5canಗಂ!diಗg) ಮಾದರಿಯನ್ನು 
ಬಳಸಲಾಗುತ್ತಿದೆ. ಈ ತರಗತಿಯಲ್ಲ ಬೇರೆಬೇರೆ ಕಆಕೆ ಮಟ್ಟದ, 
ಬೇರೆ ಬೇರೆ ಸಾಮರ್ಥ್ಯಗಳ ಮಕ್ಕಳದ್ದರೂ. ಅವರೆಲ್ಲರ ಪಠ್ಯಕ್ರಮ 
ಒಂದೇ ತರಹದ್ದಾಗಿರುತ್ತದೆ. ಇಂತಹ ತರಗತಿಯಲ್ಲ ಮಕ್ಷಳಗೆ 
ಸಮನ್ಪಯ ತತ್ವವನ್ನು ಕೂಡಾ ಅನುಸರಿಸುವ ಸಲುವಾಗಿ ಮಕ್ಕಳ 
ವಿವಿಧ ರೀತಿಯ ಕಲಕೆಯ ಸಾಮರ್ಥ್ಯಗಳಗೆ ತಕ್ನಂತೆ ಕಲಸಲು 
ಪಾಠದ ಸಿದ್ದತೆ ಹೇಗಿರಬೇಕು, ಕಲಅಸುವ ವಿಧಾನ ಹೇಗಿರಬೇಕು. 
ಮತ್ತು ಮೌಲ್ಯಮಾಪನ ಹೇಗಿರಬೇಕು ಎಂದು ಸೇವಾಪೂರ್ವ 
ಶಿಕ್ಷಕರು ಯೋಜನೆಯನ್ನು ಸಿದ್ಧಪಡಿಸುತ್ತಾರೆ. ಆದರೂ 
ಸೇವಾಪೂರ್ವ ತರಬೇತಿ ಶಿಕ್ಷಕ ಅಥವಾ ಇತರ ಯಾವುದೇ ಶಿಕ್ಷಕರು 
ತಮ್ಯ ನಂಬಕೆಯ ವ್ಯಾಪ್ತಿಯೊಳಗೆ ಬಾರದ ವಿಚಾರಗಳನ್ನು ಮಕ್ಕಳು 
ತಿಆಯಲು ಅವಕಾಶ ನೀಡುವರೆಂದು ನಿರೀಕ್ಷಿಸಲಾಗದು. (ಬಕರ್‌ 
ಮತ್ತು ಇತರರು, 2೦೦೭). ಹೃದಯದ ಕಲಕೆಯು ಪಠ್ಯಪುಸ್ತಕಗಳ 
ವಿಷಂಯುಗಳನ್ನು ಮೀರಿದ್ದಾಗಿದೆ. ದೃಷ್ಟಿಕೋನಗಳು. 
ಅಭಿಪ್ರಾಯಗಳು, ನಂಬಕೆಗಳು ಹಾಗೂ ಮೌಲ್ಯಗಳು 
ಮುಂತಾದವುಗಳನ್ನು ಹುಡುಕಿ ತಿಆದುಕೊಳ್ಳುವ ಬಯಕೆ ಈ 
ರೀತಿಯದ್ದಾಗಿದೆ. ಜಾಗೃತ ಪ್ರಜ್ಞೆಯ ಆಚೆಗೂ ವ್ಯಕ್ತಿಯನ್ನು 
ಕುಟುಂಬ ಹಾಗೂ ಸಮುದಾಯದ ರೂಢಿಗಳು ಹಾಗೂ ಸಾಂಸ್ಕೃತಿಕ 
ಮತ್ತು ಧಾರ್ಮಿಕ ಮೌಲ್ಯಗಳು ಪ್ರಭಾವಿಸುತ್ತವೆ. ಅನೇಕಬಾರಿ 
ಇಂತಹ ಮೌಲ್ಯಗಳು ಮತ್ತು ತತ್ವಗಳು ವ್ಯಕ್ತಿಯೊಳಗೆ ಸಂಘರ್ಷ 
ನಡೆಸುತ್ತಿರುತ್ತವೆ. ಆತ್ಕಾವಲೋಕನದ ವೇಜೆ ಈ ಮೌಲ್ಯಗಳೂ. 
ಆಲೋಚನೆಗಳೂ ಪ್ರತಿಫಅತವಾಗುತ್ತವೆ. ದೃಶ್ಯಕಲೆ, ಸಂಗೀತ, 
ನಾಟಕ ಮುಂತಾದ ಮಾಧ್ಯಮಗಳನ್ನು ಉಪಯೋಗಿಸುವುದರಿಂದ, 
ವಿಭನ್ನು ಸಾಂಸ್ಕೃತಿಕ ಗುಂಪಿನೊಂದಿಗೆ ಕೆಲಸ ಮಾಡಬೇಕಾದ 
ಸವಾಲುಗಳು, ಗೆಕೆಯರು ಹಾಗೂ ಸಹಪಾಠಿಗಳ ನಡುವಣ 
ಸಂತೋಷ, ಹೋರಾಟ, ಭನ್ನಾಭಪ್ರಾಂಯಗಳು ಹಾಗೂ 
ಸಾಮ್ಯತೆಗಳ ಕುರಿತಾದ ಚಿಂತನೆಗೆ ದಾರಿ ಮಾಡುತ್ತವೆ. ಹೀಗೆ 
ಮಾಡುವ ಮೂಲಕ್‌ ಯುವ ಸೇವಾಪೂರ್ವ ಶಿಕ್ಷಕರು 
ಗೋಚರಿಸುವ ಅಥವಾ ಅಗೋಚರ ವೈವಿಧ್ಯತೆಗಳನ್ನು ತಿಆದು, 
ಒಪ್ಪಿಕೊಂಡು ಗೌರವಿಸುವುದನ್ನು ಕಅಯುವುದು ಸಾಧ್ಯವಾಗುತ್ತದೆ. 


ಒಂದು ತರಗತಿಯಲ್ಪ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಗೆ ವಿಶೇಷ 
ಅಗತ್ಯವುಳ್ಳ ವಿದ್ಯಾರ್ಥಿಗಳಗೂ ಕಲಸುವ ಆವಿಷ್ಠಾರದ ಕುರಿತು 
ಶಿಕ್ಷಕರು ಹೊಂದಿರುವ ನಂಜಕೆಗಳು ಹಾಗೂ ದೃಷ್ಟಿಕೋನಗಳ 
ಬದ್ಗೆಯೂ ನಡೆದಿರುವ ಸಂಶೋಧನೆಗೆ ತುಂಬಾ ಮೌಲ್ಯವಿದೆ. 
ಇದರಿಂದ ಶಿಕ್ಷಕರ ತಯಾರಿ ಕಾಂರ್ಯಕ್ರಮಗಳಗೆ 
ಉಪಯೋಗವಾಗುವುದಲ್ಲದೆ ಶಾಲೆಗಳೂ ಸಹ ಪ್ರಸ್ತುತ 
ಸವಾಲುಗಳನ್ನು ಅರ್ಥಮಾಡಿಕೊಳ್ಳುವಂತಾಗಿ ಸೇವಾಪೂರ್ವ 
ಹಾಗೂ ಸೇವಾನಿರತ ಶಿಕ್ಷಕರ ತರಬೇತಿ ಮತ್ತು ಪುನರ್ಮನನ 
ಶಿಕ್ಷಣವನ್ನು ಸುಧಾರಿಸುವ ಮಾರ್ಗವನ್ನು ಕಂಡುಕೊಳ್ಳಲು 
ಸಹಾಯವಾಗುವುದು. ಶಿಕ್ಷಕರ ಕಾಳಜಗಳ ಬಗ್ಗೆ ಗಮನಹರಿಸಲು 
ಹಾಗೂ ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳ ಕುರಿತು ಅವರಿಗಿರುವ 
ಖಣಾತೃಕ ದೃಷ್ಟಿಕೋನವನ್ನು ಮತ್ತು ಸಮನ್ವಯ ಶಿಕ್ಷಣದ ಬಗೆಗಿನ 
ಅವರ ಮನೋಧರ್ಮವನ್ನು ಸರಿಪಡಿಸಲು ಸೇವಾಪೂರ್ವ 
ತರಬೇತಿಯ ಅತ್ಯುತ್ತಮ ಸಂದರ್ಭವೆಂದು ಹೆಚ್ಚುಹೆಚ್ಚಾಗಿ 
ಪ್ರೋತ್ಸ್ಥಾಹಿಸಲಾಗುತ್ತಿದೆ. ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳ ಜೊತೆ 
ಕೆಲಸ ಮಾಡುವುದು, ವಿಶೇಷ ಅಗತ್ಯವುಳ್ಳವರ ಸೌಲಭ್ಯಗಳನ್ನು 
ಪ್ರತಿಪಾದಿಸುವವರೊಡನೆ ಸಹಕರಿಸುವುದು, ಹಾಗೂ 
ವೈಕಲ್ಯವುಳ್ಳವರ ವಿಶೇಷ ಅಗತ್ಯಗಳನ್ನು ಅರಿತುಕೊಳ್ಳಲು. 


ವರ್ತನೆಗಳನ್ನು ಮೃದುಗೊಳಸಲು ಮತ್ತು ಸಮುದಾಯಗಳೊಡನೆ 
ಸಂವಹನ ನಡೆಸುವುದರ ಜೊತೆಗೆ ನವೀನ ಕಾರ್ಯಕ್ರಮಗಳ 
ಮೂಲಕ ಸೇವಾಪೂರ್ವ ಶಿಕ್ಷಕರನ್ನು ವಿಶೇಷ ಅಗತ್ಯವುಳ್ಳ 
ವಿದ್ಯಾರ್ಥಿಗಳೊಡನೆ ಸುಗಮವಾಗಿ ವ್ಯವಹರಿಸಲು 
ಸಿದ್ಧರಾಗುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ. 


ವಿದ್ಯಾರ್ಥಿಗಳ ಆತ್ಮಬಲ: 


ಮೇಲೆ ವಿವರಿಸಿದ ಮಕ್ಕಳ ಪ್ರಕರಣಗಳ ಪೈಕಿ ಮೊದಲ ನಾಲ್ಪರ 
ವಿಷಯದಲ್ಪಯೂ ಶಾಲೆಯಲ್ಲ ಅವರಿಗೆ ಶಿಕ್ಷಕರ ಅಕ್ಕರೆ ಹಾಗೂ 
ಬೆಂಬಲ ದೊರೆತಿದೆ. ಪ್ರತಿಯೊಂದು ಮಗುವೂ 'ಶಿಕ್ಷಕಿ/ಕ ತನ್ನನ್ನು 
ತರಗತಿಯ ಒಬ್ಬ ಅಮೂಲ್ಯ ಸದಸ್ಯ ಎಂದು ಅಂಗೀಕರಿಸಿದ್ದಾರೆ” 
ಎಂಬ ತೃಪ್ತಿ ಸಮಾಧಾನಗಳ ಭಾವವನ್ನು ವ್ಯಕ್ತಪಡಿಸಿದೆ. ಈ 
ಶಿಕ್ಷಕರ ಮಾರ್ಗದರ್ಶನದಲ್ಲ ತಾನು ಯಶಸ್ಸು ಕಾಣುವೆನೆಂಬ 
ಭರವಸೆ ಆ ಪ್ರತಿಯೊಂದು ಮಗುವಿಗೂ ಇದೆ. ಪ್ರಪಂಚದಲ್ಪ ಒಬ್ಬ 
ವಿದ್ಯಾರ್ಥಿಯಾಗಿ ಆ ಪ್ರತಿಯೊಂದು ಮಗುವೂ ಆತ್ಕಬಲವನ್ನು 
ಪಡೆದಿದೆ. ಆದರೆ ಸ್ಥಿತಿ-ಗತಿಗಳು ಅಷ್ಟೊಂದು ಸರಳಕವಲ್ಲವೆಂದು ಆ 
ಐದನೇ ಮಗುವಿನ ಕತೆ ಹೇಳುತ್ತದೆ. ಆರೋಗ್ಯ ಮತ್ತು ಪುನಶ್ಚೇತನ 
ಸಂಬಂಧಿತ ಬೆಂಬಲ ಅಗತ್ಯವುಳ್ಳ ಮಕ್ಕಳಗೂ ಒಳೆಗೊಳ್ಳುವ 
ಸೌಲಭ್ಯದ ವ್ಯಾಪ್ಲಿಯೊಳಗಡೆ ಅವಕಾಶ ಕೊಡುವುದನ್ನು ಶಿಕ್ಷಕರು 
ಪರಿಗಣಿಸಬೇಕೆಂದು ಐದನೇ ಮಗುವಿನ ಸ್ಥಿತಿಯು ಹೇಳುತ್ತಿದೆ. 
ಇಂತಹ ಮಕ್ಷಳ ವಿಷಯದಲ್ಲ ಮನೆಯಲ್ಲೇ ಕಲಅಸುವುದು 
ಸ್ವಾಗತಾರ್ಹವಾದ ಆಯ್ದೆಯಲ್ಲ. ಯಾಕೆಂದರೆ ಆಗ ಆ ಮಗು 
ತನ್ನದೇ ವಯಸ್ಸಿನ ಮಕ್ಕಳ ಒಡನಾಟದಿಂದ ವಂಚಿತವಾಗುತ್ತದೆ. 
ಆತ್ಮಬಲವೆಂಬುದು ಆತ್ಮಗೌರವ ಅಥವಾ ಆತ್ಕಾಭಿಮಾನಕ್ಕಿಂತ 
ತುಂಬಾ ಭಿನ್ನವಾದದ್ದು. ಗೆಲ್ಲುವ ಸಾಮರ್ಥ್ಯ ತನಗಿದೆ ಎಂಐ 
ವಿಶ್ವಾಸದಲ್ಲಿ ನಂಬಕೆಯೇ ಆತ್ಕಬಲ. ಇದು ತನ್ನು ಕುರಿತೇ ತನ್ನು 
ತೀರ್ಮಾನ ಅಥವಾ ಮೌಲ್ಯಮಾಪನಕ್ಕೆ ಸಂಬಂಥಪಲ್ಪದೆ. 
ಆತ್ಕಬಲವು ಯಾವುದೇ ಕಾರ್ಯದಲ್ಲ ವ್ಯಕ್ತಿಯನ್ನು ಗೆಲುವಿನತ್ತ 
ಪ್ರಚೋದಿಸಿ ಪ್ರೇರೇಪಿಸುತ್ತದೆ. ಪರಿಣಾಮವಾಗಿ ವ್ಯಕ್ತಿಗೆ ತನ್ನು 
ಬದ್ಗೆಯೇ ಇರುವ ಅಭಿಪ್ರಾಯಗಳು ಬದಲಾಗುತ್ತ ಸಾಗುತ್ತದೆ. 


ನಿರ್ದಿಷ್ಟ ಸನ್ನಿವೇಶದಲ್ಲ ತನ್ನು ಕಾರ್ಯದ ಪರಿಣಾಮ ಏನು 
ಎಂಬುದರ ಬಗ್ಗೆ ವ್ಯಕ್ತಿಗೆ ಇರುವ ನಂಬಕೆಯೇ 'ಆತ್ಯಬಲ' ಎಂದು 
ವ್ಯಾಖ್ಯಾನಿಸಬಹುದಾಗಿದೆ. ಒಂದು ಕಾಂರ್ಯವನ್ನು "ನಾಮ 
ಮಾಡಬಲ್ಲೆ" ಎ೦ಬ ಆತ್ಕಬಲವಿದ್ದರೆ ಆ ಕಾರ್ಯ ಸಾಧನೆಗೆ ಹೆಚ್ಚನ 
ಪ್ರೇರಣೆ ದೊರೆಯುತ್ತದೆ. 


ನಮ್ಮ ಆತ್ಯಬಲ ಜಾಸ್ಪಿಬುರುವ ಕ್ಷೇತ್ರದಲ್ಲ ಅಥವಾ ಕಾರ್ಯದಲ್ಲ 
ಆಯಾ ಕ್ಷೇತ್ರದ ಆದರ್ಶಪ್ರಾಯ ವ್ಯಕ್ತಿಯನ್ನು ಅನುಕರಿಸುವ 
ಸಾಧ್ಯತೆ ಜಾಸ್ತಿ ಇರುತ್ತದೆ. ಆತ್ಕಬಲವು ಜ್ಞಾನದಿಂದ ಪ್ರೇರಿತವಾಗುವ 
ಒಂದು ಆಲೋಚನಾ ವಿನ್ಯಾಸವಾಗಿದೆ. ಅದು ವಂಶವಾಹಿಯಿಂದ 
ಬರುವಂತಹದ್ದಲ್ಲ. ಅನುಕರಿಸುವ ಸಾಮರ್ಥ್ಯವು ಬಾಲ್ಯದಿಂದಲೇ 
ಪ್ರಾರಂಭಗೊಂಡು ಬದುಕಿನುದ್ದಕ್ಕೂ ಮುಂದುವರೆಯುತ್ತದೆ. 
ಬಂಡೂರರ ಪ್ರಕಾರ ಆತ್ಮಬಲವು ಬಾಲ್ಕದಲ್ಲ ಆದರ್ಶ-ಪ್ರಾಯರಾದ 
ಮಾದರಿ ವ್ಯಕ್ತಿಗಳನ್ನು ನೋಡುವ ಮೂಲಕ ಮತ್ತು ಸ್ವಂತ ಧನಾತ್ಯಕ 
ಯಶಸ್ಸಿನ ಅನುಭವದ ಮೂಲಕ ಮಕ್ಕಳಲ್ಲ ಬೆಳೆಯುತ್ತದೆ. 
(ಬಂಡೂರ 1977). ಆದ್ದರಿಂದ ಅಧಿಕ ಆತ್ಕಬಲವನ್ನು ಮತ್ತು 
ಮನೋಸ್ಥ್ಯೈರ್ಯ£ವನ್ನು ಹೊಂದಿದ್ದು. ತನ್ನ ಕಾರ್ಯದ 
ಪರಿಣಾಮಗಳನ್ನು ಅಭವೃದ್ಧಿಪಡಿಸುವ ಮತ್ತು ಅವುಗಳ ಮೇಲೆ 
ನಂಬಕೆ ಹೊಂದಿರುವ ಹೆಚ್ಚನ ಶಿಕ್ಷಕರು ತಮ್ಮ ಯಶಸ್ಸಿನ ಕುರಿತು 
ನಂಬುವ ಆತ್ಮವಿಶ್ವಾಸದ ವಿದ್ಯಾಧ್ಥಿಗಳನ್ನು ತಂಶಖಾರಂು 
ಮಾಡುತ್ತಾರೆ. (ಲ೫। ಮತ್ತು ಇತರರು 2೦1೦). ವಿದ್ಯಾರ್ಥಿಗಳ 
ಜೀವನದಲ್ಲ ಶಿಕ್ಷಕರ ಪ್ರವೇಶವು ಅವರ ಆತ್ಮಗೌರವ, ಆತ್ಮವಿಶ್ವಾಸ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


21 


ಹಾಗೂ ಮಾನಸಿಕ ನೆಮ್ಮದಿಯ ಭಾವವನ್ನು ಹೆಚ್ಚಿಸುತ್ತದೆ ಎಂದು 
ಆತ್ಕಬಲದ ಕುರಿತು ನಡೆಸಿದ ಸಂಶೋಧನೆಗಳು ತೋರಿಸಿವೆ. 
ಆತ್ಕಗೌರವವೆಂಬುವುದು ಒಬ್ಬನು ತನ್ನು ಬದ್ಗೆಯೇ ಹೊಂದಿರುವ 
ಅಭಿಪ್ರಾಯವಾಗಿದೆ. ಆತ್ಕಗೌರವವೆಂಬುವುದು ಸಾಮಾನ್ಯವಾಗಿ 
ಸ್ಥಿರವಾದ ಭಾವವಾಗಿದ್ದರೂ ಸಹೋಲು-ಗೆಲುವುಗಳು ಅದರ ಮೇಲೆ 
ಪರಿಣಾಮ ಜೀರುತ್ತವೆ. ವಯಸ್ಥರಾದವರು ಕೂಡಾ ಸಾಧನೆ 
ಮಾಡಿದಾಗ ಹಿಧ್ದುವುದು, ಸೋಲು ಬಂದಾಗ ಕುಗ್ಗುವುದು 
ಸಾಮಾನ್ಯ ಸಂಗತಿಯಾಗಿದೆ. ಹೀಗಿರುವಾಗ ಒಂದು ಮಗುವನ್ನು 
ಗುಂಪಿನಿಂದ ದೂರ ಇರಿಸಿದರೆ, ಕಳಂಕ ಹಚ್ಚಿದರೆ. ನಿರ್ಲಕ್ಕ್ಯಕ್ಷೆ 
ಒಳಪಡಿಸಿದರೆ ಅಥವಾ ನಿಂದನೆಗೆ ಗುರಿಪಡಿಸಿದರೆ ಅಂತಹ 
ಮಗುವಿಗೆ ಆಗುವಂತಹ ನೋವು ಹಾಗೂ ಮಾನಸಿಕ ಆಘಾತ 
ಅದರ ಆತ್ಮಗೌರವವನ್ನು ಎಷ್ಟು ಕುಗ್ಗಿಸಬಹುದೆಂದು ವಾವು 
ಯೋಚಿಸಬಹುದು. 


ಉಪಸಂಹಾರ: 


ಸಮನ್ವಯ  ಶಿಕ್ಷಣದಲ್ಲ ಪಾತ್ರವಹಿಸಲು ಅಗತ್ಯವಿರುವ 
ಆತ್ಕಬಲವನ್ನು ನೀಡಿ ತರಬೇತಿ ಹೊಂದುತ್ತಿರುವ ಭಾವಿ ಶಿಕ್ಷಕರನ್ನು 
ತಯಾರು ಮಾಡುವಲ್ಲ ಸೇವಾಪೂರ್ವ ಶಿಕ್ಷಕ ತರಬೇತಿಯು 
ಮಹತ್ವದ ಪಾತ್ರವನ್ನು ವಹಿಸಬಲ್ಗುದು. ಮುರಿತ ಶಿಕ್ಷಕ 
ತರಬೇತಿದಾರರ ಹಾಗೂ ತಜ್ಞರ ಮಾರ್ಗದರ್ಶನದಲ್ಲ. ಬೆಂಬಅಸುವ 
ಮೌಲ್ಯಗಳನ್ನು ಹಾಗೂ ನಂಬಕೆಯ ಪಧ್ಧತಿಯನ್ನು ಸೃಜನಶೀಲ 
ಕಲೆಗಳ ಮೂಲಕ ಶೋಧಿಸಿದಾಗ ಆಳವಾದ ಆಲೋಚನೆಗೂ, 


References 


ಚಿಂತನೆಗೂ ಅವಕಾಶ ಉಂಬಾಗುತ್ತದೆ. ಅಲ್ಲದೆ, ತಾವೇ ವಿಶೇಷ 
ಅಗತ್ಯವುಳ್ಳವರೂ ಆಗಿರುವ ಪ್ಪ-ಪ್ರತಿಪಾದಕರ ಜೊತೆಗಿನ 
ಸಂವಹನದಿಂದ ಪರಸ್ಪರ ಸಂಬಂಧ, ಸ್ನೇಹಾಚಾರಗಳನ್ನು ಬೆಳೆಸುವ 
ಮೂಲಕ, ಭಯ ಮತ್ತು ಅಜ್ಞಾನದಿಂದಲೂ ಸೃಷ್ಟಿಯಾದ ದೃಷ್ಟಿ- 
ಕೋನ ಸಂಬಂಧಿಯಾದ ಅಡೆ-ತಡೆಗಳು ನಿವಾರಣಿಯಾಗುತ್ತವೆ. 
ಸಮನ್ಪುಯ ಶಿಕ್ಷಣ ಕಾರ್ಯಕರ್ತರಿಗೆ ಅಗತ್ಯವುಳ್ಳ ಶೋಧಕ 
ಮನೋಭಾವವನ್ನು ಆತ್ಕಾವಲೋಕನವು ಒದಗಿಸುತ್ತದೆ. ಈ 
ರೀತಿಯ ಸಮನ್ವಯ ಶಿಕ್ಷಣ ತರಬೇತಿಯ ಶಿಕ್ಷಕರು. ಕಲಕೆಗೆ 
ಅನುಕೂಲ ಒದಗಿಸುವವರು, ಪ್ರೇರಕರು ಹಾಗೂ ಪುನಶ್ಲೇತನ 
ಮಾರ್ಗದರ್ಶಕರು ಮುಂತಾದ ಎಲ್ಲಾ ಪಾತ್ರಗಳನ್ನು ಒಬ್ಬರೇ 
ನಿರ್ವಹಿಸಬೇಕಾದುದರಿಂದ ಸೇವಾಪೂರ್ವ ಶಿಕ್ಷಕ ತರಬೇತಿಯು 
ಪಠ್ಯವಿಷಯ ಜ್ಞಾನಕ್ಕಿಂತ ಮುಂದಕ್ಕೆ ಹೋಗಬೇಕು: ಆತ್ಮಬಲವನ್ನು 
ತಂದುಕೊಡಬಲ್ಲ ಸಾಮರ್ಥ್ಯವನ್ನು ಅಭ್ಯರ್ಥಿಗಳಲ ರೂಪಿಸಬಲ್ಲ 
ತರಬೇತಿಗಳನ್ನು ಅದು ಒಳಗೊಳ್ಳಬೇಕಿದೆ ಸಾಮಾನ್ಯ ತರಗತಿಗಕಲ್ಪ 
ಅತ್ಯಧಿಕ ಬೆಂಬಲದ ಅಗತ್ಯವುಳ್ಳ ಮಕ್ಕಳನ್ನು ಸೇರಿಸಿಕೊಳ್ಳಲು 
ಆತ್ಮಾವಲೋಕನದ ಪ್ರಕ್ರಿಯೆಯ ಮೂಲಕ ಅವಕಾಶ ನೀಡುವುದು 
ಅತ್ಯಗತ್ಯವಾಗಿದೆ. ಉತ್ತಮ ಆತ್ಕಬಲವುಳ್ಳವರು ತಾವು ಮಾಡುವ 
ಕೆಲಸದಲ್ಲ ಗಾಢವಾದ ಆಸಕ್ತಿಯನ್ನು ಮತ್ತು ಬದ್ಧತೆಯನ್ನೂ 
ಬೆಳೆಸಿಕೊಳ್ಳುತ್ತಾರೆ: ಅವರು ಸವಾಲುಗಳಗೆ ಅಂಜ ಹಿಂದೆ ಸರಿಯುವ 
ಸಾಧ್ಯತೆ ತುಂಬಾ ಕಡಿಮೆ: ಜೊತೆಗೆ ಸೋಲುಗಳಂದಲೂ ಬಹು 
ಬೇಗ ಚೇತರಿಸಿಕೊಳ್ಳುತ್ತಾರೆ ಎಂದು ಬಂಡೂರ ಪ್ರತಿಪಾದಿಸುತ್ತಾರೆ. 
ಗುಣನಡತೆ ಬದಲಾವಣೆಯಲ್ಲಯೂ ಆತ್ಮಬಲವು ಮಹತ್ವದ 
ಪಾತ್ರವನ್ನು ವಹಿಸುತ್ತದೆ. 


Ainscow, M.Booth, T. and Dyson, A. (2006). Improving Schools, Developing Inclusion, First Edition. London: Routledge. 


Bakker, J.P., Aloia, G.F. and Aloia, S.F. (2002). Preparing Teachers for All Students in F.E. Obiakor, P.A. Grant and E.A.Dooley (eds). Educating All Learners: 
Refocusing on the Comprehensive Support Model, Springfield, IL: Charles C. Thomas. 


Bandura, A. (1977). Self- efficacy: toward a unifying theory of behavioural change. Psychol Rev 84:191-215. 


Burnaford, G., Fischer, J. and Hobson, D. (2001) Teachers Doing Research, The Power of Action through Inquiry, Second Edition, New Jersey: Lawrence 


Erlbaum Associates Inc. 


Eisner E.W. (1985). The Educational Imagination: On the Design and Evaluation of School Programs (4th Edition) New York: Macmillan. 


Forlin C, and Ming-Gon J.L. Ed. (2008) Reform, Inclusion and Teacher Education, Routledge. 
Fuchs WW. Examining Teachers’ Perceived Barriers Associated with Inclusion, SRATE Journal Winter 2009-2010, Vol. 19, 1. https://files.eric.ed.gov/ 


fulltext/EJ948685.pdf 


Law A. Halkiopoulos C. and Brayan-Zaykov C. (2010). Psychology, Malaysia: Pearson Education Ltd. 
Sailor, W. and Skrtic, T.M. (1996). School/Community Partnerships and Educational Reform, Remedial and Special Education, 17. 


Schon, D. (1983). The Reflective Practitioner, New York: Basic Books. 


Snyder C.R., Lopez S.J., and Pedrotti J.T. (2011) Positive Psychology, Second Edition, Sage Publications India Pvt Ltd. 


UNESCO (2017) A Guide for Ensuring Inclusion and Equity in Education. https://unesdoc.unesco.org/ark:/48223/pf0000248254/PDF/248254eng.pdf. 
multi.nameddest=305_17%20Ensuring%2Olnclusion_int_21_28_en.indd%3A.178893%3A656 


ನಲ್ಲ ಸಂಪರ್ಕಿಸಬಹುದು. 


ಅನುರಾಧ ನಾಯ್ದು ಅವರು ಹಾಂಗ್‌ಕಾಂಗ್‌ನಲ್ತ ೦-6 ವಯೋಮಾನದ ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ ಆರಂಭಕ ಮಧ್ಯವರ್ತಿಕಾರರಾಗಿ 
(Early Interventionist)) ಕೆಲಸ ಮಾಡಿದರು. ಆರಂಭಕ ಶಿಕ್ಷಣ ಕೇಂದ್ರದ ಆಶ್ರಯದಲ್ಲ ಹಾಂಗ್‌ಕಾಂಗ್‌ ಸರಕಾರದ ನೆರವಿನಿಂದ 
ಚೀನೀಯೇತರ ಭಾಷಿಕ ಮಕ್ಷಳಗಾಗಿ ಸೇವೆ ಸಲ್ಪಸಿದರು. ಅನುರಾಧ ಅವರು 2೦ ವರ್ಷಗಳ ಹಿಂದೆ ಚೆನ್ನೈನ ವಿದ್ಯಾಪಾಗರ್‌ನಲ್ಲಿ ವಿಶೇಷ 
ಶಿಕ್ಷಕಿಯಾಗಿ ತರಬೇತಿ ಪಡೆದರು. ಮತ್ತು ಅಲ್ಲ Transdisciplinary ವಿಧಾನವನ್ನು ಪರಿಚಯುಸಿದರು. ಅವರು ವಿದ್ಯಾರ್ಥಿಗಳಗೆ ಚಿಕಿತ್ಸೆ, 
ಶಿಕ್ಷಣ ಹಾಗೂ ಪರ್ಯಾಯ ಸಂಪರ್ಕ ವಿಧಾನಗಆಂದ ಕೂಡಿದ ಉಲ್ಲಾಸಭರಿತ ಶಿಕ್ಷಣವನ್ನು ನಿರಂತರವಾಗಿ ಒದಗಿಸುತ್ತ ಅನುಭವ 
ಪಡೆದಿದ್ದಾರೆ. ಸದ್ಯ ಅವರು ವಿದ್ಯಾಪಾಗರ್‌ನ ಜ.ಎಡ್‌.ತರಗತಿಗೆ ಅರೆಕಾಅಕ ಉದ್ಯೋಗಿಯಾಗಿ ಮನಶ್ಪಾಸ್ತ್ರವನ್ನು ಕಲಸುತ್ತಿದ್ದಾರೆ; ಅಲ್ಲದೆ 
ಚೆನ್ನೈನ ಮಹಿಳಾ ಕ್ರಿಶ್ಚಿಯನ್‌ ಕಾಲೇಜನ ಮನಶ್ಚಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿದ್ದಾರೆ. ಅವರನ್ನು anuradha.naidu@gmail.com 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಅನುವಾದ: ಜ.ಕೆ. ಮಧ್ಯಸ್ಥ | ಪರಿಶೀಲನೆ: ಲತಾ ಕೆಸಿ 


